1 ಚುಕ್ಕೆಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


2 ಸದಸ್ಯರಹೆಸರು 


3 ಉತ್ತರಿಸುವ ದಿನಾಂಕ 


4 ಉತ್ತರಿಸುವಸಚಿವರು 


ಕರ್ನಾಟಕ ವಿಧಾನ ಪರಿಷತ್ತು 
. 1480. 


: ಶ್ರೀ ಎಸ್‌ವೀಣಾ ಅಚ್ಚಯ್ಯ (ವಿಧಾನ ಸಭೆಯಿಂದ 
ಚುನಾಯಿತರಾದವರು) 
: 24.09.2021 


: ಮಾನ್ಯ ಯೋಜನಾ ಸಚಿವರು, 


- Nok 


ಪ್ರಶ್ನೆ 


ಉತ್ತರ. 


ರಾಜ್ಯದಲ್ಲಿ 2016-17 
ರಿಂದ 2020-2021ರ 
ವರೆಗೆ 
ಶಾಸಕರ ಸ್ಕಳೀಯ 
ಪ್ರದೇಶಾಭಿವೃದ್ಧಿ K 
ಯೋಜನೆಗೆ 
ಸಂಬಂಧಿಸಿದಂತೆ ಪ್ರತಿ 
ವರ್ಷಕ್ಕೆ : 
ನಿಗಧಿಯಾಗಿರುವ 
ರೂ.200 ಕೋಟಿಗಳ 
ಅನುದಾನವನ್ನು 
ಎಲ್ಲಾ ಮಾನ್ಯ 
ಶಾಸಕರುಗಳು 
ಸೂಜಿಸಿರುವ 
ಕಾಮಗಾರಿಗಳಿಗೆ 
ಒದಗಿಸಲಾಗಿದೆಯೇ . 
(ಪ್ರತಿ ವರ್ಷದ 
ವಿವರಗಳನ್ನು 
ಪ್ರತ್ಯೇಕವಾಗಿ 
ನೀಡುವುದು) 


r 


ಮಾನ್ಯ. 


1-4 


ಹೌದು ಒದಗಿಸಲಾಗಿದೆ. 


ಕರ್ನಾಟಿಕ. ಶಾಸಕರ ಸ್ಮಳೀಯ ಪ್ರದೇಶಾಭಿವೃದ್ಧಿ ಯೋಜನೆಯಡಿ ಮಾನ್ಯ 
ಶಾಸಕ್ಷರು ಪ್ರಸ್ತಾಪಿಸುವ ಕಾಮಗಾರಿ/ಕ್ರಿಯಾ ಯೋಜನೆಗೆ ಜಿಲ್ಲಾಧಿಕಾರಿ ಮತ್ತು 
ಉಪವಿಭಾಗಾಧಿಕಾರಿಗಳ ಹಂತದಲ್ಲಿ ಅನುಮೋದನೆ ನೀಡಲಾಗುತ್ತಿದೆ. 


2016-17ನೇ . ಸಾಲಿನಿಂದ 2020-2021ನೇ ಸಾಲಿನವರೆಗೆ ಕರ್ನಾಟಿಕ ಶಾಸಕರ 
ಸ್ಥಳೀಯ ಪ್ರದೇಶಾಭಿವೃದ್ದಿ ಯೋಜನೆಗೆ ಸಂಬಂಧಿಸಿದಂತೆ ವರ್ಷವಾರು 
ಬಿಡುಗಡೆಯಾಗಿರುವ ಅನುದಾನದ ವಿವರಗಳು ಕೆಳಕಂಡಂತಿದೆ:- 


1. 2016-17, 2017-18ನೇ ಸಾಲುಗಳಲ್ಲಿ ನಾಲ್ಕು ಕಂತುಗಳಲ್ಲಿ ಪೂರ್ಣವಾಗಿ 
ಬಿಡುಗಡೆಗೊಳಿಸಲಾಗಿದೆ. 
2. 2018-19ನೇ ಸಾಲಿನಲ್ಲಿ; ನಾಲ್ಕನೇ ಕಂತಿನ ಅನುದಾನದಲ್ಲಿ ವಿಶೇಷ ಘಟಕ 
ಯೋಜನೆ ಮತ್ತು ಗಿರಿಜನ ಉಪಯೋಜನೆಯಡಿ ಅನುದಾನವನ್ನು 
ಬಿಡುಗಡೆಗೊಳಿಸಲಾಗಿರುತ್ತದೆ. ಈ ಸಾಲಿನಲ್ಲಿ" ಬಂಡವಾಳ ವೆಚ್ಚದಡಿ 
ರೂ.127.69 ಕೋಟಿಗಳು ಬಿಡುಗಡೆಗೆ ಬಾಕಿಯಿದ್ದು, ಸದರಿ ಅನುದಾನವನ್ನು 
ಬಿಡುಗಡೆ ಮಾಡುವ ಸಂಬಂಧ ಆರ್ಥಿಕ ಇಲಾಖೆಯನ್ನು ಹೋರಲಾಗಿದ್ದು, 
ಆರ್ಥಿಕ ಇಲಾಖೆಯು ದಿನಾಂಕ:09.08.2021ರಲ್ಲಿ ಪ್ರಸಕ್ತ ಸಾಲಿನಲ್ಲಿ 
ಲಭ್ಯವಿರುವ ಅನುದಾನ ಪೂರ್ಣವಾಗಿ ವೆಚ್ಚವಾದ ನಂತರ 
ಬಿಡುಗಡೆಗೊಳಿಸಲಾಗುವುದೆಂದು ಹಿಂಬರಹ ನೀಡಿರುತ್ತದೆ. ಆದ್ಮರಿಂದ, 
ಲಭ್ಯವಿರುವ ಅನುದಾನ ವೆಚ್ಚೆವಾದ ನಂತರ ಸದರಿ ಅನುದಾನವನ್ನು |" 
ಬಿಡುಗಡೆ ಮಾಡಲಾಗುತ್ತದೆ. 


3. 2019-20ನೇ ಸಾಲಿನಲ್ಲಿ ಎರಡು ಕಂತುಗಳು ಬಿಡುಗಡೆಯಾಗಿದ್ದು, ಬಾಕಿ ಇದ್ದ 
ರೂ.300.00 ಕೋಟಿ ಅನುದಾನವನ್ನು, 2020-21ನೇ ಸಾಲಿನಲ್ಲಿ ಎಲ್ಲಾ. 
ಕ್ಲೇತ್ರಗಳಿಗೆ ಬಿಡುಗಡೆ ಮಾಡಲಾಗಿರುವ ಅನುದಾನದಲ್ಲಿ ರೂ.300.00 
ಕೋಟಿಗಳನ್ನು 2019-20ನೇ ಸಾಲಿಗೆ ವರ್ಗಾಯಿಸಿಕೊ೦ಡು ವೆಚ್ಚ ಮಾಡಲು 
ಆರ್ಥಿಕ ಇಲಾಖೆಯು ಸಹಮತಿ ನೀಡಿದ್ದು, ಈ ಸಂಬಂಧ ದಿನಾ೦ಕ:13.08.2021 
ರಂದು ಸುತ್ತೋಲೆ ಹೊರಡಿಸಿ, ಎಲ್ಲಾ ಜಿಲ್ಲಾಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ. 


-2021-22ನೇ -ಸಾಲಿಸಲ್ಲಿ-ರೂ:೭00 ಕೋಟಿಗಳಿಗ' ಕಿಯಾ ಯೊಜನೆಯನ್ನು 
ರೂಪಿಸಲು ದಿನಾಂಕ:13.08.2021 ರಂದು ಸುತ್ತೋಲೆಯಲ್ಲಿ ತಿಳಿಸಲಾಗಿದ್ದು, 
ಆಗಸ್ಟ್‌-2021ರ ಅಂತ್ಯದವರೆಗೆ ಪುತಿ ಕ್ಲೇತ್ರಕ್ಕೆ ರೂ.100 ಕೋಟಿಗಳನ್ನು 


ಬಿಡುಗಡೆಗೊಳಿಸಲಾಗಿದೆ. | 
} ul 


(ಆ) 


_ ಪ್ರಶ್ನೆ ಉತ್ತರ 
ಒದಗಿಸಿದ್ದಲ್ಲಿ, ಯಾವ ವರ್ಷದಲ್ಲಿ 
ಎಷ್ಟು ಅನುದಾನವನ್ನು 


ಕಡಿತಗೊಳಿಸಲು ಆದೇಶಿಸಲಾಗಿದೆ; 
(ವರ್ಷವಾರು ಅನುದಾನ ಕಡಿತ 
ಮಾಡಿರುವ ಆದೇಶಗಳ ಪತಿ 


ಆರ್ಥಿಕ ಇಲಾಖೆಯ ಹಿಂಬರಹ ದಿನಾಂಕ:29.04.2021ರ ಪುಕಾರ 
2020-21ನೇ ಸಾಲಿನಲ್ಲಿ ಕೋವಿಡ್‌ ಸಂಬಂಧ ಎಲ್ಲಾ ಕ್ಲೇತ್ರಗಳಿಗೆ 
ರೂ.00 ಕೋಟಿಗಳ ಅನುದಾನವನ್ನು ಮಾತ್ರ ಒದಗಿಸಲಾಗಿದೆ. 


ಒದಗಿಸುವುದು) 
(ಇ) | 2021-22ನೇ ಸಾಲಿಗೆ ಮಾನ್ಯ 
ಶಾಸಕರ ಸ್ನಳೀಯ ' 

ದ 2021-22ನೇ ಸಾಲಿನಲ್ಲಿ ಕರ್ನಾಟಕ ಶಾಸಕರ ಸ್ಮಳೀಯ 
ಪದಣಶಾಭಿಮದ್ಧಿ ಯೋಜನ ಪ್ರದೇಶಾಭಿವ್ಯದ್ದಿ ಯೋಜನೆಯಡಿ ರೂ.200 ಕೋಟಿಗಳ 
Wp ಮಾನ್ಯ ಶಾಸಕ | ತಾಮಗಾರಿಗಳಿಗ ಅನುದಾನ ಒದಗಿಸಲಾಗುತ್ತದೆ." ಈ ಬಗೆ, 

ಿ A ನ, pe ಒಬ - 
ಕಾಮಗಾರಿಗಳಿಗೆ ಅನುದಾನದ ದಿನಾರಕ:13.08.2021ರ ಸುತ್ತೋಲೆಯಲ್ಲಿ ತಿಳಿಸಲಾಗಿದೆ. 
| ಒದಗಿಸಲಾಗುತ್ತದೆ? 


ಸಂಖ್ಯೆ: ಪಿಡಿಎಸ್‌ 94 ಕೆಎಲ್‌ಏಸ್‌ 2021 


. ಸಂಖ್ರೇೇಪಿಡಿಎಸ್‌ 21 ಕೆಎಲ್‌ಬಿಸ್‌/2020 ' - "': ಕರ್ನಾಟಕ ಸರ್ಕಾರದ ಸಚಿವಾಲಯ 
ರ ಬಹುಮಹಡಿ. ಕಟ್ಟಡ, 
ಬೆಂಗಳೂರು, ದಿನಾಂಕ:13.08,2021 


ಕ ವಿಧಾನ ಪರಿಷತ್‌- 


ರಡ ಶ್ರಿಯಾ ಯೀಜನ 
ಕ ಅವಧಿ.ಮೀರಿದ- ಕಾಮಗಾರಿಗಳ 

£ ರ್ಥಿಕ ಇಲಾಖೆಯ” ಸಪವ ಯನ್ನು ಪಡದು. “ಎಲ್ಲಾ 
ಜಿಲ್ಲಾಧಿಕಾರಿಗಳಿಗೆ, ಸೂಕ್ತ ನಿರ್ದೇಶನ ನೀಡಲು. ನಿರ್ಧರಿಸಲಾಯಿತು ಈ ಕುರಿತು ಆರ್ಥಿಕ 
ಇಲಾಖೆಯು 'ದಿನಾಂಕ:09.08.2021ರಂದು ಹಿಂಬರಹ ನೀಡಿದ್ದು, ಸದರಿ 
'ಹಿಠಿಬರಹದಂತೆ ರರಜ್ಯದ ಎಲ್ಲಾ ' ಜಿಲ್ಲಾಧಿಕಾರಿಗಳು ಉಪ ವಿಭಾಗಾಧಿಕಾರಿಗಳು ಸೂಕ್ತ 
- ಕೆಮವಹಿಸಿಲು ತಿಳಿಸಲಾಗಿದೆ. ' ' - ಇ 


' 'ಪುದೇಶಾಭಿವ್ಯದ್ನ, ಮಂಡಳಿ" ವಿಭಾಗ ಸ Ks 
ಯೋಜನೆ ಕಾರ್ಯವು ಸರಿಯೋಜನ. CA 


oe RU HEC ATUCULI-EATO-TINANUE UCT 1.OCU 


ಆಇ 29 ವೆಚ್ಚ6/2021 ಇ - ಆರ್ಥಿಕ ಇಲಾಖೆ, ವೆಚ್ಚ 6 
PDS/KLS-82/2020 ದಿನಾಂಕ:29.4.2021 


ಅಡಳಿತ ಇಲಾಖೆಯ ಪ್ರಸ್ತಾವನೆಯನ್ನು ಪರಿಶೀಲಿಸಿದೆ. ಬಾಕಿ ರೂ.538.94ಕೋಟೆ ಬಿಡುಗಡೆ 
"ಪ್ರಸ್ತಾವನೆ ಸಂಬಂಧ ದಿನಾಂಕ:9.4.2021ರಂದು ನೀಡಿರುವ ಅಭಿಪ್ರಾಯವನ್ನೇ ಪುನರುಚ್ಛರಿಸಿದೆ. 
ಮುಂದುವರೆದು ಹೊಳೆನರಸೀಪುರ ವಿಧಾನಸಭಾ ಕ್ಷೇತ್ರಕ್ಕೆ 2020-21ನೇ ಸಾಲಿನಲ್ಲಿ 
ರೂ.200.00ಲಕ್ಷಗಳಿಗೆ ಕ್ರಿಯಾ ಯೋಜನೆಯನ್ನು ರೂಪಿಸಿ ಅನುಷ್ಠಾನಗೊಳಿಸುವ ಸಂಬಂಧ 
2020-21ನೇ ಸಾಲಿನಲ್ಲಿ ಕೋವಿಡ್‌ 19 ಸಾಂಕ್ರಾಮಿಕ ರೋಗದ ಹಿನ್ನೆಲೆಯಲ್ಲಿ ಪ್ರತಿ ಶಾಸಕರ 
ಪ್ರದೇಶಾಭಿವೃದ್ಧಿ ಯೋಜನೆಯಡಿ "ರೂ.100.00ಲಕ್ಷಗಳಿಗೆ ಸೀಮಿತಗೊಳಿಸಲು ತಿಳಿಸಿದ್ದರೂ ಫುನ: 
ಸದರಿ ಅವಧಿ 2020- -21ನೇ ಸಾಲಿಗೆ ರೂ.200. 00ಲಕ್ಷಗಳಿಗೆ ಕ್ರೀಯಾ ಯೋಜನೆ ತಯಾರಿಸಲು 
ಪ್ರೆಸ್ಲಾನಿಸಿರುವುದು ಸೂಕ್ತವಲ್ಲ. : 
2020-21ನೇ ಸಾಲಿನ ವ್ಯತ್ಯಾಸದ ರೂ. 100. ೦೦೮ಕ್ಷಗಳ ಕಾಮಗಾರಿಗಳನ್ನು ಪ್ರಸಕ್ಷ ಸಾಲಿನಲ್ಲಿ 
ಅಂದರೆ 2021- -22ರಲ್ಲಿ ಲಭ್ಯ ಅನುದಾನದಲ್ಲಿ ಅಳವಡಿಸಿ ಶ್ರಿಯಾ ಯೋಜನೆಯನ್ನು ಸಹಮತಿಸಲು 
ತಯಾರಿಸಲು ಆಡಳಿತ ಇಲಾಖೆ ಕ್ರಮವಹಿಸುವಂತೆ ತಿಳಿಸಿದೆ. 
(ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಗಳು 
ಆರ್ಥಿಕ ಇಲಾಖೆರವರಿಂದ ಅನುಮೋದಿತ) 


(ಎಂ. ಮಂಜುನಾಧ) 
ಸರ್ಕಾರದ ಅಧೀನ ಕಾರ್ಯದರ್ಶಿ(ಜಿಪಂ) 
. ಆರ್ಥಿಕ ಇಲಾಖೆ . 


ಸರ್ಕಾರದ ಅಪರ ಮುಖ ಕಾರ್ಯದರ್ಶಿಗಳು 
ಯೋಜನಾ ಇಲಾಖೆ 


